ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾಂಕ ೦7ನೇ ಜುಲೈ. 2014 
(ಸಮಯ: ಬೆಳಗ್ಗೆ 11.0೦ ಗ೦ಟೆಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಹನ್ನೊಂದನೇ ಪಟ್ಟ 
ಆ) ಅಟತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹನ್ನೊಂದನೇ ಪಟ್ಟ 


ಐ. ಶಾಸನ ರಚನೆ 


ವಿಧೇಯಕವನ್ನು ಮಂಡಿಸುವುದು. 


ಕರ್ನಾಟಕ ಕೆರೆ ಅಭವೃದ್ಧಿ ಪ್ರಾಧಿಕಾರ ವಿಧೇಯಕ, 2೭೦14 
ಶ್ರೀ ಶಿವರಾಜ್‌ ಎಸ್‌ ತರಿಗಡಗಿ (ಸಣ್ಣ ನೀರಾವರಿ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಕೆರೆ ಅಭವ್ಯದ್ದಿ ಪ್ರಾಧಿಕಾರ 


ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು. ಮಂಡಿಸುವುದು. 


3 . ವಿತ್ತೀಯ ಕಾರ್ಯಕಲಾಪಗಳು 


2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಚರ್ಚೆ. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
14 ಕಂದಾಯ 


4. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಕೆ.ಜಿ. ಬೋಪಯ್ಯ ಅವರು ಸರ್ಕಾರಿ (ಕಂದಾಯ) ಜಮೀನಿನಲ್ಲ 
ವಾಸವಿರುವವರಿಗೆ ನಿವೇಶನದ ಹಕ್ಕುಪತ್ರ ನೀಡಲು ಭೂಕಂದಾಯ ಕಾಯ್ದೆ 
೨4(ಸಿ)(1) ರಂತೆ ಅರ್ಜ ಸಲ್ಲಸಲು ಕಾಲಾವಕಾಶ ನೀಡುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ., 


ಮ್ರ 


2. ಶ್ರೀ ಜ.ಆರ್‌.ಪಾಟೀಲ್‌ ಅವರು ಭೂಕಂದಾಯ ಕಲಂ 1೮(1)ರನ್ವಯ ನೇಮಕಗೊಂಡ 
ಗ್ರಾಮಲೆಕ್ಕಿಗರಿಗೆ.. ಪಿಂಚಣಿ ಮತ್ತು ಇತರೆ ಸೌಲಭ್ಯಗಳು ಪಡೆಯಲು 
ಅರ್ಹರಾಗಿರುತ್ತಾರೆಂದು ರಾಜ್ಯ ಉಚ್ಛನ್ಯಾಯಾಲಯ ಆದೇಶ ನೀಡಿದ್ದರೂ ಗುಲ್ಬರ್ಗ 
ಜಲ್ಲೆಯ ಪಟವಾರಿ/ಶಾನುಭೋಗರುಗಳಗೆ ಪಿ೦ಚಣಿ ಸೌಲಭ್ಯ ಒದಗಿಸದಿರುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಡಾ| ಕೆ. ಸುಧಾಕರ್‌ ಅವರು ಚಿಕ್ಕಬಳ್ಳಾಪುರ ಹಾಗೂ ಶಿಡ್ಲಘಟ್ಟ ತಾಲ್ಲೂಕು 
ವ್ಯಾಪ್ತಿಯಲ್ಲ ಇತ್ತೀಚಿಗೆ ಸುರಿದ ಅಕಾಅಕ ಆಅಕಲ್ಲು ಮಳೆಯಿಂದಾಗಿ ದ್ರಾಕ್ಷಿ ಹಾಗೂ 
ಇತರೆ ತೋಟಗಾರಿಕೆ ಬೆಳೆಗಳ ಹಾನಿಯುಂದಾಗಿ ರೈತರಿಗೆ ನಷ್ಟ ಉಂಟಾಗಿರುವ ಬಗ್ಗೆ 
ಮಾನ್ಯ ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಸರ್ಕಾರಿ ಇಂಜನಿಯರಿಂಗ್‌ ಕಾಲೇಜಗೆ ರೇಷ್ಮೆ 
ಇಲಾಖೆ ವತಿಯಿಂದ 1.5 ಎಕರೆ ಜಮೀನು ಮತ್ತು 4 ಶೆಡ್‌ಗಳನ್ನು ಹಸ್ತಾಂತರಿಸಲು 
ಶಿಕ್ಷಣ ಇಲಾಖೆಗೆ ಹಣ ಪಾವತಿಸಲಾಗಿದ್ದರೂ ಈವರೆಗೆ ಜಮೀನು ಮತ್ತು ಕಟ್ಟಡಗಳು 
ಹಸ್ತಾಂತರವಾಗದೆ ವಿದ್ಯಾರ್ಥಿಗಳಗೆ ತೊ೦ದರೆಯಾಗುತ್ತಿರುವ ಬಗ್ದೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌. ಸಿ. ಬಾಲಕೃಷ್ಣ ಅವರು ರಾಮನಗರ ಜಲ್ಲೆ ಮಾಗಡಿ ಪಟ್ಟಣದ ಗೌರಮ್ಮನ 
ಕೆರೆ ಮತ್ತು ಹೊಂಬಾಳಮ್ಮನಪೇಟಿ ಕೆರೆಗಳ ಅಭಿವೃದ್ಧಿಗಾಗಿ ಕೆರೆ ಅಭಿವೃದ್ಧಿ 
ಪ್ರಾಧಿಕಾರದಿಂದ ಅನುದಾನ ಬಡುಗಡೆಯಾಗಿದ್ದರೂ ಕಾಮಗಾರಿಯನ್ನು 
ಪೂರ್ಣಗೊಳಸದೆ ಸಾರ್ವಜನಿಕರಿಗೆ ತೊ೦ದರೆಯಾಗಿರುವ ಬಗ್ಗೆ ಮಾನ್ಯ ಸಣ್ಣ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜ.ಜ. ನಿಂಗಯ್ಯ ಅವರು ಮೂಡಿಗೆರೆ ತಾಲ್ಲೂಕಿನ ಮೂಡಿಗೆರೆ ಪಟ್ಟಣದಲ್ಲರುವ 
ಸರ್ಕಾರಿ ಕಿರಿಯ ಮಹಾವಿದ್ಯಾಲಯ (ಸ೦ಯುಕ್ತ) ಮತ್ತು ಬಾಲಕಿಯರ ಕಿರಿಯ 
ಮಹಾವಿದ್ಯಾಲಯ ಹಾಗೂ ಕಿರಿಯ ಮಹಾವಿದ್ಯಾಲಯ ಬಣಕಲ್‌ ಇವುಗಳ ಕಟ್ಟಡ 
ದುಸ್ಥಿತಿಯಲ್ಲದ್ದು ಅವುಗಳ ದುರಸ್ತಿ ಕಾಮಗಾರಿಯನ್ನು ಕೈಗೊಳ್ಳುವ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಎಸ್‌.ಐ. ಸೋಮಶೇಖರ ಅವರು ಹೆರೋಹಳ್ಳ, ಅ೦ದ್ರಹಳ್ಳ, ನೆಲಗೆದರನಹಳ್ಳಿ 
ಮಾರ್ಗವಾಗಿ ತುಮಕೂರು (ಎನ್‌.ಹೆಚ್‌. 4) ರಸ್ತೆಗೆ ಸೇರುವ ಅಭಿವೃದ್ಧಿ ಪ್ರಾಧಿಕಾರ 
ರಸ್ತೆಯ ದುರಸ್ತಿ ಕಾಮಗಾರಿಗೆ ಸಂಬಂಧಿಸಿದ ಟೆಂಡರ್‌ ಕಾರ್ಯ ವಿಳ೦ಖವಾಗುತ್ತಿರುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆ ಸಕಲೇಶಪುರ ತಾಲ್ಲೂಕಿನ 
ಹೆತ್ತೂರು ಗ್ರಾಮದಲ್ಲ ವಿದ್ಯುತ್‌ ವಿತರಣಾ ಕೇಂದ್ರದ ಮಂಜೂರಾತಿಗೆ 
ವಿಳಂಬವಾಗುತ್ತಿರುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ., 


Ls 


9. ಶ್ರೀಮತಿ ಶಶಿಕಲಾ ಅಣ್ಣಾಸಾಹೇಬ ಜೊಲ್ಲೆ ಅವರು ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹ 
ಧನ ನೀಡಲು ಸರ್ಕಾರ ಆದೇಶ ಹೊರಡಿಸದೆ ವಿಳಂಬ ನೀತಿ ಅನುಸರಿಸುತ್ತಿರುವ 
ಹಾಗೂ ಈ ಕಾರ್ಯಕರ್ತರಿಗೆ ಜನಶ್ರೀ ಜಮಾ ಯೋಜನೆ ವಿಸ್ತರಣೆ, ಕನಿಷ್ಠ ಕೂಲ 
ಹಾಗೂ ಪಿ೦ಚಣಿ ಸೌಲಭ್ಯ ಒದಗಿಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


10.ಶ್ರೀಮತಿ ಶಾರದಾ ಮೋಹನ ಶೆಟ್ಟ ಅವರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ 
ವ್ಯಾಪ್ತಿಯ ಕರಾವಳ ದಂಡೆಯ ಪ್ರದೇಶದಲ್ಲಿ ಉಪ್ಪು ನೀರು ಕೃಷಿ ಭೂಮಿಗಳಗೆ 
ನುಗ್ಗದಂತೆ ಕಾರ್ಲೆ೦ಡ್‌(ಬಂಡ) ನಿರ್ಮಿಸಿದ್ದು ಠವರೆಗೂ ಅದರ ನಿರ್ವಹಣೆಯನ್ನು 
ಕೈಗೊಳ್ಳದಿರುವುದರಿ೦ದ ಆ ಪ್ರದೇಶದ ಜನರಿಗೆ ತೊ೦ದರೆಯಾಗುತ್ತಿರುವ ಖಗ್ಗೆ ಮಾನ್ಯ 
ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


11. ಕ್ರೀ ಗುರು ಪಾಟೀಲ್‌ ಶಿರವಾಳ ಅವರು ಕೆ.ಬ.ಜೆ.ಎನ್‌.ಎಲ್‌ ವ್ಯಾಪ್ತಿಯಲ್ಲ ಬರುವ 
ಮುಡಬೋಳ ಶಾಖಾ ಕಾಲುವೆ ಹಾಗೂ ಇಂಡಿ ಶಾಖಾ ಕಾಲುವೆ ನವೀಕರಣ 
ಕಾಮಗಾರಿ ಕಳಪೆ ಮಟ್ಟದ್ದಾಗಿರುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


12. ಶ್ರೀಯುತರುಗಳಾದ ಸಾ.ರಾ. ಮಹೇಶ್‌, ಎಂ.ಟ. ಕೃಷ್ಣಪ್ಪ, ಸಿ.ಬ. ಸುರೇಶ್‌ ಬಾಬು 
ಎ.ಜ. ರಮೇಶ್‌ ಬಂಡಿಸಿದ್ದೇಗೌಡ ಮತ್ತು ಎಸ್‌. ಚಿಕ್ಕಮಾದು ಹಾಗೂ ಇತರರು 
ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸೇರಿದ ಮೈಸೂರು ನಗರದ ಎನ್‌.ಟ.ಎಂ. 
ಶಾಲೆಯನ್ನು ವಿವೇಕಾನಂದ ಟ್ರಸ್ಟ್‌ನ ರಾಮಕೃಷ್ಣ ಆಶ್ರಮಕ್ಕೆ ವಹಿಸಿಕೊಡುವ ಬಗ್ಗೆ 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


೮. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಆರ್‌. ಅಶೋಕ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, 
ಬಸವರಾಜ ಬೊಮ್ಮಾಯಿ ಮತ್ತು ಗೋವಿಂದ ಎಂ.ಕಾರಜೋಳ ಹಾಗೂ ಇತರರು 
ಸಕಾಲದಲ್ಲ ಮಳೆ ಬಾರದೇ ರಾಜ್ಯದ ಹಲವು ಜಲ್ಲೆಗಳಲ್ಲ ಬರಗಾಲ ಆವರಿಸುತ್ತಿರುವ 
ಹಿನ್ನಲೆಯಲ್ಲ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಾಗಿದ್ದ ಮುಂಜಾಗ್ರತೆ ಕ್ರಮಗಳನ್ನು ಈವರೆಗೆ 
ಕೈಗೊಳ್ಳದಿರುವ ಬಗ್ಗೆ ಚರ್ಚೆ. 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


